ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್‌ 


ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 
2050 


27.03.2020 


ಮಾನ್ಯ ಪಶುಸಂಗೋಪನೆ ಹಾಗೂ ಹಜ್‌ ಮತ್ತು ವಕ್ಸ್‌ ಸಚಿವರು 


ಕ್ರಸಂ ಪಶ್ನೆ ಉತ್ತರ 
ಅ [ರಾಜ್ಯ ಹಾಲು ಮಹಾಮಂಡಲ | ಕರ್ನಾಟಕೆ ಹಾಲು ಮಹಾಮಂಡಳಿ ಅಧೀನದಲ್ಲಿರುವ 14 
ವತಿಯಿಂದ ' ಶೇಖರಿಸಲಾಗುತ್ತಿರುವ | ಜಿಲ್ಲಾ ಹಾಲು ಒಕ್ಕೂಟಗಳಲ್ಲಿ ಫೆಬ್ರವರಿ-2020 ರ ಅಂತ್ಯಕ್ಕೆ 
ಹಾಲಿನ ಪ್ರಮಾಣ ಎಷ್ಟು (ಜಿಲ್ಲಾ ದಿನಂಪ್ರತಿ ಶೇಕಡವಾರು ಒಟ್ಟು 66.23 ಲಕ್ಷ ಕೆ.ಜಿ. ಹಾಲು 
ಹಾಲು ಮಹಾಮಂಡಲವಾರು | ಶೇಖರಣೆಯಾಗುತ್ತಿದೆ. 
ವಿವರಗಳನ್ನು ನೀಡುವುದು. 
ಜಿಲ್ಲಾ ಒಕ್ಕೂಟಗಳ ಹಾಲು ಶೇಖರಣೆ ವಿವರ 
ಕ್ರಸಂ. ಒಕ್ಕೂಟ ಹಾಲಿನ ಶೇಖರಣೆ ಲಕ್ಷ 
ಕೆ.ಜಿ.ಗಳಲ್ಲಿ 
1 ಬೆಂಗಳೂರು -- 13.99 
2 ಕೋಲಾರ 7.77 
೬3 ಮೈಸೂರು : 4.70 
4 ಚಾಮರಾಜನಗರ 1.88 
5 ಮಂಡ್ಯ 6.80 
6 ತುಮಕೂರು 6.20 
1 ಹಾಸನ 8.10 
8 ಧಾರವಾಡ 2.12 
9 ಬೆಳಗಾವಿ 1.87 
10 ವಿಜಯಪುರ 1.53 
1 ಕೆಲಬುರಗಿ 5.29 
12 ದ.ಕನ್ನಡ 4.24 
13 ಶಿವಮೊಗ್ಗ 4.84 
14 ಬಳ್ಳಾರಿ 1.66 


_2- 


ರಾಜ್ಯ ಹಾಲು ಮಹಾಮಂಡಲ 
ವತಿಯಿಂದ ಇಡೀ. ರಾಜ್ಯದ ಹಾಲು 
ಉತ್ಪಾದಕರಿಗೆ ಏಕ ರೀತಿಯ ಹಾಲು 
ಖರೀದಿ ದರವನ್ನು ನೀಡಲು ಇರುವ 
ತೊಂದರೆ ಏನು; N 


ಪ್ರತಿ ಒಕ್ಕೊಟವು ತನ್ನದೇ "ಆದ್‌ `` ಕಾರ್ಯವ್ಯಾಪ್ತಿಯನ್ನು 
ಹೊಂದಿದ್ದು, ಪ್ರತ್ಯೇಕ ಉಪವಿಧಿ ಮತ್ತು ತನ್ನದೇ ಆದ 
ಚುನಾಯಿತ. ಆಡಳಿತ ಮಂಡಳಿಯನ್ನು ಹೊಂದಿರುತ್ತದೆ. 
ಒಕ್ಕೂಟಗಳ ಹಾಲು ಶೇಖರಣೆ, ಮಾರಾಟ, ಖರ್ಚು-ವೆಚ್ಚಗಳು 
ಮುಂತಾದವುಗಳನ್ನು ಗಣನೆಗೆ ತೆಗೆದು ಕೊಂಡು ಕಾಲ-ಕಾಲಕ್ಕೆ 
ಹಾಲು ಒಕ್ಕೂಟಗಳೇ ಹಾಲು ಶೇಖರಣಾ ದರವನ್ನು 
ನಿರ್ಧರಿಸುವುದರಿಂದ ರಾಜ್ಯವ್ಯಾಪಿ ಒಂದೇ ದರ ನೀಡಲು 
ಬರುವುದಿಲ್ಲ. 


ಠಾಜ್ಯ ಹಾಲು ಮಹಾಮಂಡಲಿಯು 
ರಾಜ್ಯದ ಹಾಲು ಉತ್ಪಾದಕರನ್ನು 
ಕಡೆಗಣಿಸಿರುವುದರಿಂದ . ಖಾಸಗಿ 
ಡೈರಿಗಳು ನಾಯಿಕೊಡೆಗಳಂತೆ ತಲೆ 
| ಎತುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ರಾಜ್ಯದ ಹಾಲು ಮಹಾಮಂಡಳಿಯು ಹಾಲು ಶೇಖರಣೆ 
ಮಾಡುವುದರಲ್ಲಿ ರಾಷ್ಟದಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ. 


ಹಾಲು ಶೇಖರಣೆಯಲ್ಲಿ ಖಾಸಗಿ ಡೈರಿಗಳ ಪಾಲು ಕೇವಲ 
ಶೇ.10-15 ಮಾತ್ರ ಇರುತ್ತದೆ. 


ಬಂದಿದ್ದಲ್ಲಿ `ಈ ಪಾಸಗಿ ಡೈರಿಗಳಿಗೆ 
ಕಡಿವಾಣ ಹಾಕಿ ರಾಜ್ಯದ. ಹಾಲು 
ಉತ್ಪಾದಕರನ್ನು ಉತೇಜಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


ಸ್ಕಾರದರದ ಹಾರು `ಇಉತ್ಪಾದ್‌ರಗ ಸರಧಾರೆ 
ಯೋಜನೆಯಡಿ `ಪ್ರತಿ ಲೀಟರ್‌ ಗುಣಮಟ್ಟದ ಹಾಲು 
ಸರಬರಾಜಿಗೆ ರೂ.5/- ಪ್ರೋತ್ಸಾಹಧನವನ್ನು ನೇರವಾಗಿ |. 
ಡಿ.ಬಿ.ಟಿ. ಕ್ಷೀರಸಿರಿ ತಂತ್ರಾಂಶದ ಮೂಲಕೆ ಬ್ಯಾಂಕ್‌ ಆಧಾರ್‌ 

ಜೋಡಣೆಯಾಗಿರುವ ಉಳಿತಾಯ ಖಾತೆಗಳಿಗೆ ಪಾವತಿ 


ಮಾಡಲಾಗುತ್ತಿದೆ. 


ಹಾಲು ಉತ್ಪಾದಕರುಗಳು ಹೊಂದಿರುವ ರಾಸುಗಳಿಗೆ ವಿಮಾ' 
ಸೌಲಭ್ಯವನ್ನು ಒದಗಿಸಲು ಯೋಜನೆಯನ್ನು ಒಕ್ಕೂಟಗಳ 
ಮೂಲಕ ' ಅನುಷ್ಟಾನಗೊಳಿಸಲಾಗುತ್ತಿಬೆ. ಇದರಿಂದ 
ರಾಸುಗಳು ಅಕಾಲ ಮರಣ ಹೊಂದಿದಲ್ಲಿ ವಿಮಾ 
ಸಂಸ್ಥೆಯಿಂದ ಪರಿಹಾರ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. 
ಹಾಗೆಯೇ ಅನೇಕ: ತಾಂತ್ರಿಕ ಸೌಲಭ್ಯಗಳನ್ನು 
ಒದಗಿಸಲಾಗಿರುತ್ತದೆ. 


ಉತ್ಪಾದಕರಿಂದ ಖರೀದಿಸುವ , ಹಾಲಿನ ದರವನ್ನು ಜೂನ್‌- 
2019 ರಿಂದ ಫೆಬ್ರವರಿ-2020ರ' ಅಂತ್ಯಕ್ಕೆ ಒಕ್ಕೂಟಗಳಲ್ಲಿ 2 
ರಿಂದ 3 ಬಾರಿ ಪರಿಷ್ಕರಿಸಲಾಗಿದೆ. 


ಪಸಂಮೀ 140 ಸಲೆವಿ 2020 


(ಪ್ರಭು ಬಿ. ) 


ಪಶುಸಂಗೋಪನೆ ಹಾಗೂ “ಹಜ್‌ ಮತ್ತು ವಕ್ಸ್‌ ಸಚಿವರು 


